AS 


“ಚುಕ್ಕೆಗುರುತಿಲ್ಲದ ಪ್ರಶ್ನೆ 
ಸದಸ್ಯರ ಹೆಸರು 


ಉತ್ತರಿಸುವ ಸಚಿವರು 


ಕರ್ನಾಟಕ ವಿಧಾನ ಪರಿಷತ್ತು 


88. 


ಶ್ರೀ.ಎನ್‌.ಅಪ್ಪಾಜಿಗೌಡ 
ತೋಟಗಾರಿಕೆ ಸಚಿವರು 


ದೇವಲಾಪುರ ಹೋಬಳಿ ಮಲ್ಲಸಂದ್ರಕಾವಲ್‌ ಬಳಿ 
ಇಲಾಖೆಯ ಸುಮಾರು 900 ಎಕರೆ ಜಾಗವಿದ್ದು ಈ 
ಸ್ಥಳದಲ್ಲಿ ತೋಟಗಾರಿಕೆ ಬೆಳೆಗಳ ತರಬೇತಿ" ಕೇಂದ್ರೆ 
ತೋಟಗಾರಿಕೆ ಕಾಲೇಜು 


ಮತ್ತು ಸ್ಥಾಪಿಸುವ 


ಉದ್ದೇಶ ಸರ್ಕಾರದ ಮುಂದೆ ಇದೆಯೇ: ಇದ್ದಲ್ಲಿ 


"| ಈ. ಕಾರ್ಯ ಯಾವ: ಹಂತದಲ್ಲಿದೆ: ಈ ಯೋಜನೆಗೆ: 


ಸರ್ಕಾರ ಅನುದಾನವನ್ನು ಮೀಸಲಿಡಲಾಗಿದೆಯೇ: 


ಉತ್ತರಿಸಬೇಕಾದ ದಿನಾಂಕ : 15.07.2019 
ಕ್ರ.ಸಂ. ಪ್ರಶ್ನೆ ಉತ್ತರ 
ಅ) | ಮಂಡ್ಯ ಜಿಲ್ಲೆ ನಾಗಮಂಗಲ ತಾಲ್ಲೂಕು | ಮಂಡ್ಯ ಜಿಲ್ಲೆ ನಾಗಮಂಗಲ “ತಾಲ್ಲೂಕು 


ದೇವಲಾಪುರ ಹೋಬಳಿ ಮಲ್ಲಸಂದ್ರಕಾವಲ್‌: ಬಳಿ 
ಇಲಾಖೆಯ ಸುಮಾರು 900 ಎಕರೆ ಜಾಗದಲ್ಲಿ 


ತೋಟಗಾರಿಕೆ ಕಾಲೇಜು ಸ್ಥಾಪಿಸಲು ಕೋರಿಕೆಗಳು 


'ಬರುತ್ತಿದ್ದು, ಕಾಲೇಜು ಸ್ಥಾಪಿಸುವ ಯಾವುದೇ 


ಉದ್ದೇಶ ಸರ್ಕಾರದ ಮುಂದೆ ಇರುವುದಿಲ್ಲ. 


`ಆ) | ಮಲ್ಲಿಸಂದ್ರಕಾವಲ್‌' ತೋಟಗಾರಿಕೆ ಸಂಶೋಧನಾ | ಮಲ್ಲಸಂದ್ರಕಾವಲ್‌ ನಲ್ಲಿ" ಪ್ರಸ್ತುತ ಯಾವುದೇ 
ಕೇಂದ್ರದಲ್ಲಿ ಅಗತ್ಯ ಮೂಲಭೂತ ಸೌಲಭ್ಯಗಳ | ತೋಟಗಾರಿಕೆ ಸಂಶೋಧನಾ ಕೇಂದ್ರ ಕಾರ್ಯ 
ಮತ್ತು ಸಿಬ್ಬಂದಿ ಕೊರತೆ ಇರುವುದು ಸರ್ಕಾರದ ನಿರ್ವಹಿಸುತ್ತಿಲ್ಲ 
ಗಮನಕ್ಕೆ ಬಂದಿದೆಯೇ: ಹಾಗಿದ್ದಲ್ಲಿ ಖಾಲಿ ಹುದ್ದೆ 
ಭರ್ತಿ ಮಾಡಲು' ಹಾಗೂ ಮೂಲಭೂತ ಸೌಲಭ್ಯ 
ಒದಗಿಸಲು ತೆಗೆದುಕೊಂಡ ಕ್ರಮಗಳೇನು: 
ಇ) |ಈ ಕೇಂದ್ರದಲ್ಲಿ ಇಸ್ರೇಲ್‌ ಮಾದರಿಯ | ಉಧ್ಭವಿಸುವುದಿಲ್ಲ. 
ತೋಟಗಾರಿಕೆ ಬೆಳೆಗಳನ್ನು ಪ್ರಾಯೋಗಿಕವಾಗಿ 
ಅಳವಡಿಸುವ ಯೋಜನೆ ಸರ್ಕಾರದ ಮುಂದೆ 
ಇದೆಯೇ: ಇದ್ದಲ್ಲಿ ಯಾವ ಬೆಳೆಗಳನ್ನು 
ಪ್ರಾಯೋಗಿಕವಾಗಿ ಅಳವಡಿಸಿಕೊಳ್ಳಲಾಗಿದೆ: ಇದರ 
| ಸಾಧಕ-ಭಾದಕಗಳೇನು? . 
ಎ. ಕಡತ.ಸಂಖ್ಯೆ: HORTI60/HGM/20.19-admn-Horti-Se 
§ Ad 
(ಎಂ.ಸಿ. ಮೆನಗೂಳಿ) ' 
ತೋಟಗಾರಿಕೆ ಸಚಿವರು 


ವಿ೦ಿ.ಸಿ. ಮನಗೂಳಿ ಓಕ 
4ಟmಾರಕೆ ಸತಿದಕ 


